ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಉತರಿಸುವ ಸಚಿವರು 


ಅ | ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ 
ಹಾಸ್ಕಲ್‌ಗಳ ಸ೦ಖ್ಯೆ ಎಷ್ಟು; 
(ಜಿಲ್ಲಾವಾರು ಹಾಸ್ಕಲ್‌ಗಳ ಮಾಯಿತಿ 
ನೀಡುವುದು) | 


ಘಸುರುತಿವದ ಪತ್ತ ಸಂಚ 


ಸ ಶ್ರೀ ಎಂ.ನಾರಾಯಣಸ್ವಾಮಿ 
(ಸಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾ೦ಕ 


ಹಿ೦ದುಳಿದ ವರ್ಗಗಳ ಕಲ್ಮಾಣ ಸಚಿವರು. 


ರಾಜ್ಯದಲ್ಲಿ ಪ್ರಸ್ತುತ ಹಿಂದುಳಿದ ವರ್ಗಗಳ ಕಲ್ಯಾಣ 


ಇಲಾಖೆಯಡಿ 1301 ಮೆಟಿಕ್‌-ಪೂರ್ವ ಹಾಗೂ 1137 
ಮೆಟ್ರಿಕ್‌-ನಂತರದ ಹೀಗೆ ಒಟ್ಟು 2438 ವಿದ್ಯಾರ್ಥಿ 
ನಿಲಯಗಳು ಇರುತ್ತವೆ. 


ಜಿಲ್ಲಾವಾರು ಇರುವ ವಸತಿಬಿಲಯಗಳವಾರು ಮಾಹಿತಿ 
ಯನ್ನು ಇಲಾಖೆಯ ಅಧಿಕೃತ ಜಾಲತಾಣ 
httpliwww.bcwd.karnataka.gov.in ನಲ್ಲಿ ನೀಡಲಾಗಿದೆ. 


ಆ [ಈ ಹಾಸ್ಕಲ್‌ಗಳಲ್ಲಿ ದಾಖಲೆಯಾದ 
ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು; 


ಕಳೆದ 3 ವರ್ಹಗಳಲ್ಲಿ ಈ ಹಾಸ್ಟಲ್‌ 
ಗಳಿಗೆ ಖರೀದಿಸಿರುವ ಆಹಾರ. ಸಾಮಾಗಿ 
ಗಳೆಷ್ಟು; 

(ಮಾಹಿತಿ ನೀಡುವುದು) 


ಪ್ರಸ್ತುತ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿನಿಲಯಗಳಲ್ಲಿ 51635 
ವಿದ್ಯಾರ್ಥಿಗಳು ಹಾಗೂ ಮೆಟ್ರಿಕ್‌ ನಂತರದ 
ವಿದ್ಯಾರ್ಥಿನಿಲಯಗಳಲ್ಲಿ 85179 ವಿದ್ಯಾರ್ಥಿಗಳು ಪ್ರವೇಶ 
ವನ್ನು ಪಡೆದಿರುತ್ತಾರೆ. 


(ಹಾಲಿ ಮೆಟ್ರಿಕ್‌-ನಂತರದ ವಿದ್ಯಾರ್ಥಿನಿಲಯಗಳ ಪ್ರವೇಶ 
ಪ್ರಕಿಯೆ ಚಾಲಿಯಲ್ಲಿರುತದೆ) 

ಕಳೆದ 3 ವರ್ಷ್ಪಗಳಲ್ಲಿ ಈ ಹಾಸೈೆಲ್‌-ಗಳಿಗೆ ಖರೀದಿಸಿರುವ 
ಆಹಾರ ಸಾಮಗ್ರಿಗಳ ಮಾಹಿತಿಯನ್ನು ಇಲಾಖೆಯ ಅಧಿಕೃತ 
ಜಾಲತಾಣ tp/lwww.bcwd.karnataka.gov.in ನಲ್ಲಿ 
ನೀಡಲಾಗಿದೆ. 


ಕೆಲವು ಹಾಸ್ಕಲ್‌ಗಳಿಗೆ ನೀಡುವ ಆಹಾರ 
ಸಾಮಗಿಗಳಲ್ಲಿ ಅವ್ಯವಹಾರ/ 
ಭುಪಷ್ಮಾಚಾರ ಆರೋಪಗಳು ಕೇಳಿ 
ಬಂದಿರುವುದು ಸರ್ಕಾರದ -: ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಯಾವ ಕಮ 
ಕೈಗೊಳ್ಳಲಾಗಿದೆ? 


ಹೌದು 


ಆಹಾರ ಸಾಮಗ್ರಿಗಳ ಅವ್ಯವಹಾರಗಳಲ್ಲಿ ಭಾಗಿಯಾಗಿರುವ 
ಅಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ 
ಜರುಗಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. 


ಆಹಾರ ಸಾಮಗ್ರಿಗಳ ಬೇಡಿಕೆ ಸರಬರಾಜು ಹಾಗೂ 
ಬಳಕೆಯಲ್ಲಿ ಅವ್ಯವಹಾರಗಳನ್ನು ತಡೆಯಲು ಇತ್ತೀಚೆಗೆ 
ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 578 ಬಿಎಂಎಸ್‌ 2021 
ದಿ: 30.11.2021ನ್ನು ಹೊರಡಿಸಲಾಗಿದ್ದು, ಈ ಕಳಕಂಡ 
ಮಾಹಿತಿಯನ್ನು ವಿದ್ಯಾರ್ಥಿನಿಲಯಗಳು/ಆಶ್ರಮ 
ಶಾಲೆಗಳಲ್ಲಿ ಪ್ರಚುರ ಪಡಿಸಲು ಕಮ ವಹಿಸಲಾಗಿದೆ. 


* ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ 
ನಿಲಯದಲ್ಲಿ ವಿದ್ಯಾರ್ಥಿನಿಲಯದ ನಿರ್ವಹಣೆ 


